ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1170 (1401) 

ಸದಸ್ಯರ ಹೆಸರು ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌ 
ಸ್ಮ್ನಳೀಯ ಸಂಸ್ಥೆಗಳ ಕ್ಲೇತು 

ಉತ್ತರಿಸಬೇಕಾದ ದಿನಾಂಕ 16-03-2021 

ಉತ್ತರಿಸುವ ಸಚಿವರು ಮಾನ್ಯ ನಗರಾಭಿವೃದ್ಧಿ ಸಚಿವರು. 

ಕ್ರ.ಸಂ. ಪ್ರಶ್ನೆ ಉತ್ತರ 

ಅ) ಮೈಸೂರು ರಂಗಾಚಾರುಲು ಮೈಸೂರು ನಗರದ ಪುರಭವನದ ಆವರಣದಲ್ಲಿ 
ಪುರಭವನದ ಆವರಣದಲ್ಲಿ | ಬೇಸ್‌ಮೆಂಟ್‌ ಪಾರ್ಕಿಂಗ್‌ ನಿರ್ಮಾಣ ಕಾಮಗಾರಿಯನ್ನು 
ನೆಲಮಹಡಿ ವಾಹನ ನಿಲುಗಡೆ | ಜೆಎನ್‌. ನರ್ಮ್‌ ಅನುದಾನದಡಿ ರೂ. 1766 
ನಿರ್ಮಾಣ ಕಾಮಗಾರಿ ಕಳೆದ ಹತ್ತು | ಕೋಟಿಗಳಿಗೆ ಟೆಂಡರ್‌ ಕರೆದು ಮೆ॥| ಛಾಬ್ರಿಯ 
ವರ್ಷಗಳಿಂದ ನೆನೆಗುದಿಗೆ ಬೀಳಲು | ಅಸೋಸಿಯಟ್ಸ್‌, ಹೈದರಾಬಾದ್‌ ರವರಿಗೆ 
ಕಾರಣಗಳೇನು; ಈ ಯೋಜನೆಯ | ವಹಿಸಲಾಗಿರುತ್ತದೆ. ಆದರೆ ಗುತ್ತಿಗೆದಾರರು ವಿಗಧಿತ 
ರೂಪುರೇಷೆಗಳೇಮು; ನಿರ್ಮಾಣ | ಅವಧಿಯಲ್ಲಿ ಕಾಮಗಾರಿಯನ್ನು 
ಕಾಮಗಾರಿಯ ಅಂದಾಜು ವೆಚ್ಚ್‌] ಪೂರ್ಣಗೊಳಿಸಿರುವುದಿಲ್ಲ ಹಾಗೂ ನಗರ ಪಾಲಿಕೆಯ 
ಎಷ್ಟು; . ವಿರುದ್ದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಕಾಮಗಾರಿ 

ಆ) ಈ ಕಾಮಗಾರಿಯನ್ನು ಪುನರ್‌ | ಕುರಿತು ಆರ್ಬಿಟ್ರೇಷನ್‌ ದಾವೆ ಹೂಡಿರುತ್ತಾರೆ ಹಾಗೂ 
ಪರಿಶೀಲಿಸಿ, ಹೊಸದಾಗಿ ಅಂದಾಜು | ಆರ್ಬಿಟ್ರೇಷನ್‌ ದಾವೆ ಮುಗಿಯುವವರೆಗೂ 
ಸಿದ್ದಪಡಿಸಿ, ಪುನಃ ಟೆಂಡರ್‌ ಕರೆಯಲು | ಕಾಮಗಾರಿಯನ್ನು ಮರು ಟೆಂಡರ್‌ ಕರೆದು 
ಕ್ರಮ ತೆಗೆದುಕೊಳ್ಳಲಾಗಿದೆಯೇ; ಈ | ನಿರ್ವಹಿಸದಂತೆ ತಡೆಯಾಜ್ಞೆ ಪಡೆದಿರುತ್ತಾರೆ. 
ಕಾಮಗಾರಿಯನ್ನು 
ಪೂರ್ಣಗೊಳಿಸಲಾಗುವುದು ಈ ಕಾಮಗಾರಿಯಲ್ಲಿ ಎರಡು ಬೇಸ್‌ಮೆಂಟ್‌ 
ಯಾವಾಗ; ಪಾರ್ಕಿಂಗ್‌, ಆಂಪಿ ಥಿಯೇಟರ್‌, ಪೊಲಿಟಿಕಲ್‌ ಸ್ಟೇಜ್‌ 

ಮತ್ತು ಶೌಚಾಲಯ ನಿರ್ಮಾಣವು ಒಳಗೊಂಡಿದ್ದು, 
ಇದಕೆ ಅಂದಾಜು ಪಟ್ಟಿಯನ್ನು ರೂ.17.66 ಕೋಟಿಗಳಿಗೆ 
ಸಿದ್ದ್ಧಪಡಿಸಲಾಗಿರುತ್ತದೆ. 

ಉಳಿಕೆ ಕಾಮಗಾರಿಯನ್ನು ಪ್ರಾರಂಭಿಸುವ ಬಗ್ಗೆ 
ಕಾನೂನು ಸಲಹೆ ಮತ್ತು ತಾಂತ್ರಿಕ ಸಲಹಾ ಸಮಿತಿಯ 
ತೀರ್ಮಾನದಂತೆ ಹೊಸದಾಗಿ ಅಂದಾಜು ಹಟ್ಟಿ 
ಸಿದ್ದಪಡಿಸಿ, ದಿನಾಂಕ ೭22-02-2021ರಂದಮ ಟೆಂಡರ್‌ 
ಕರೆಯಲಾಗಿರುತ್ತದೆ. ಟೆಂಡರ್‌ ಅವಧಿಯೊಳಗೆ 
ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು. 

ಆ) ಪುರಭವನದ ಹೊರ ಆವರಣವನ್ನು | ಪುರಭವನದ ಹೊರ ಆವರಣದಲ್ಲಿ ಪಾರ್ಕ್‌ 
ಸುಂದರವಾಗಿ ಅಭಿವೃದ್ಧಿಪಡಿಸಲು | ಅಭಿವೃದ್ದಿಪಡಿಸುವ ರೂ. 1000 ಲಕ್ಷಗಳ ಒಂದು 
ಕ್ರಮ ಜರುಗಿಸಲಾಗುವುದೇ? ಕಾಮಗಾರಿಯನ್ನು 2020-21ನೇ ಸಾಲಿನ 15ನೇ ಹಣಕಾಸು 

ಅನುದಾನದಲ್ಲಿ ಕೈಗೊಳ್ಳಲಾಗಿರುತ್ತದೆ. ಸದರಿ 
ಕಾಮಗಾರಿಯು ಟೆಂಡರ್‌ ಪ್ರಕ್ರಿಯೆಯಲ್ಲಿರುತ್ತದೆ. 


ಕಡತ ಸಂಖ್ಯೆ:ನಲಅಇ 155 ಎಸ್‌.ಎಫ್‌.ಸಿ 2021 


"ಎ ಬಸವರಾಜ) 
ನಗರಾಭಿವೃದ್ಧಿ ಸಚಿವರು 


